ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 927(1145) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಎಸ್‌. ವೀಣಾ ಅಚ್ಚಿಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ:  ರಸ್ತೆ,ಸೇತುವೆ ಮತ್ತು ತಡೆಗೋಡೆಗಳ ದುರಸ್ಥಿ ಹಾಗೂ ನಿರ್ಮಾಣ ಕುರಿತು 


(ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಸುರಿದ ಧಾರಾಕಾರ ಮಳೆ ಹಾಗೂ 
ಭೂಕಾಸಿತದಿಂದಾಗಿ, ಗ್ರಾಮೀಣ ಬಾಗದ ಹಲವಾರು ರಸ್ತೆ ಸೇತುವೆ ಮತ್ತು ತಡೆಗೋಡೆಗಳು 
ಹಾನಿಗೀಡಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಕಳೆದ 3 ವರ್ಷಗಳಲ್ಲಿ ಹಾನಿಗೀಡಾದ ರಸ್ತೆ, ಸೇತುವೆ ಹಾಗೂ ತಡೆಗೋಡೆಗಳು 
ಯಾವುವು ಮತ್ತು ಅವುಗಳ ದುರಸ್ಥಿ ಅಥವಾ ಮರು ನಿರ್ಮಾಣ ಮಾಡಲಾಗಿದೆಯೇ ; 
(ವರ್ಷವಾರು ಹಾಗೂ ಕಾಮಗಾರಿವಾರು ಮಾಹಿತಿ ನೀಡುವುದು) 


(ಇ) ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಈ ರೀತಿ ಹಾನಿಗೀಡಾದ ರಸ್ತೆ ಸೇತುವೆ ಮತ್ತು ತಡೆಗೋಡೆಗಳ 
ದುರಸ್ಥಿ ಅಥವಾ ಮರು ನಿರ್ಮಾಣಕ್ಕೆ ವಿನಿಯೋಗಿಸಿರುವ ಅನುದಾನದ ವಿವರಗಳನ್ನು 
ಕಾಮಗಾರಿವಾರು ನೀಡುವುದು ; 


(ಈ) ಇದುವರೆಗೂ ದುರಸ್ಥಿ ಅಥವಾ ಮರು ನಿರ್ಮಾಣವಾಗದೆ ಇರುವ ರಸ್ತೆ, ಸೇತುವೆ ಹಾಗೂ 
ತಡೆಗೋಡೆಗಳು ಯಾವುವು; ಮತ್ತು ಅವುಗಳನ್ನು ಯಾವ ಕಾಲಮಿತಿಯೋಳಗೆ ದುರಸ್ಥಿ 
ಅಥವಾ ಮರು ನಿರ್ಮಾಣ ಮಾಡಲಾಗುವುದು? 


